| 
ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ; 88(824) 

ಸದಸ್ಯರ ಹೆಸರು : ಶ್ರೀ ಅ.ದೇವೇಗೌಡ (ಪದವೀಧರರ ಕ್ಷೇತ್ರ) 

ಉತ್ತರಿಸಬೇಕಾದ ದಿನಾಂಕ : 20-12-2021 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 


ಆಅ) 


ಕಾಲೇಜುಗಳಿಗೆ 


ನೀಡದಿರುಲು ಕಾರಣವೇನು; 
ಅಂದಿನ ಸರ್ಕಾರ . 195ರ ನಂತರ 
ಪ್ರಾರಂಭವಾದ . ಅನುದಾನ ರಹಿತ ಕನ್ನಡ 
ಮಾಧ್ಯಮ ಶಾಲಾ ಕಾಲೇಜುಗಳನ್ನು 


ಅನುದಾನಕ್ಕೆ 


ಕನ್ನಡ ಶಾಲೆಗಳು. ಮುಚ್ಚುವ ಸ್ಥಿತಿಗೆ 


ಬಂದಿರುವುದು 
ಬಂದಿದೆಯೇ: 


ರಾಜ್ಯದಲ್ಲಿ ಸರ್ಕಾರಿ ಖಾಸಗಿ ಶಿಕ್ಷಣ 
ಸಂಸ್ಥೆಗಳಿಗೆ ಅನುದಾನ ನೀಡುತ್ತಿದ್ದು, 1986 
ರಿಂದ ಸ್ಥಗಿತಗೊಳಿಸಿರುವುದು ನಿಜವೇ; 
ಹಾಗಿದ್ದಲ್ಲಿ; 2006 ' ರಿಂದ 2೦೦8 ರಲ್ಲಿನ 
ಅಂದಿನ ಸರ್ಕಾರ 1993 ರಿಂದ 1995 
ರವರೆಗೆ ಕನ್ನಡ ಮಾಧ್ಯಮ ಶಾಲಾ 


1986 ರಿಂದ ಅನುದಾನ ಸ್ಥಗಿತಗೊಳಿಸಿರುವುದಿಲ್ಲ. 01-06- 
1987 ರಿಂದ 1994-95ರವರೆಗೆ ಪ್ರಾರಂಭವಾಗಿ 
ನಿರಂತರವಾಗಿ ನಡೆಯುತ್ತಿರುವ ಕನ್ನಡ ಮಾಧ್ಯಮದ 
ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಲು ಇಚ್ಛಿಸುವ 
ಆಡಳಿತ ಮಂಡಳಿಗಳು ಸಲ್ಲಿಸುವ ಪ್ರಸ್ತಾವನೆಯನ್ನು 
ನಿಯಮಾನುಸಾರ ಪರಿಶೀಲಿಸಿ ಕಾಲಕಾಲಕ್ಕೆ ಅನುದಾನಕ್ಕೆ 


ಅನುದಾನವನ್ನು | ಒಳಪಡಿಸಲಾಗುತ್ತಿದೆ. 


dl 

1994-95ನೇ ಸಾಲಿನವರೆಗೂ ಪ್ರಾರಂಭವಾದಂತಹ 
'ಕನ್ನಡ ಮಾಧ್ಯಮದ ಶಾಲೆಗಳನ್ನು ಅನುದಾನಕ್ಕೆ 
ಒಳಪಡಿಸಲಾಗುತ್ತಿದೆ. 


Ro) 


”1995 ರಿಂದ 2019ರವರೆಗೆ ಪ್ರತಿ, 05 ವರ್ಷದ ಬ್ಲಾಕ್‌ 
ಅವಧಿಯಲ್ಲಿ ಪ್ರಾರಂಭಿಸಲಾಗಿರುವ ಶಾಲಾ ಕಾಲೇಜುಗಳಲ್ಲಿ 
ಎಷ್ಟು ಶಿಕ್ಷಕರು /  ಉಪನ್ಯಾಸಕರುಗಳು / 
ಬೋಧಕೇತರರುಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ 
ಇವರುಗಳನ್ನು ಅನುದಾನಕ್ಕೆ ಒಳಪಡಿಸಿದಲ್ಲಿ ವಾರ್ಷಿಕವಾಗಿ 
ತಗಲುವ ಅಂದಾಜು ವೆಚ್ಚದ ಮಾಹಿತಿಯನ್ನು ಮೂರು 
ಆಯುಕ್ತಾಲಯಗಳು. ಮತ್ತು ಪದವಿ ಪೂರ್ವ 
ನಿರ್ದೇಶನಾಲಯದಿಂದ ಪಡೆದು ಪರಿಶೀಲಿಸಲಾಗುವುದು. 


ಒಳಪಡಿಸದಿರುವುದರಿಂದ 


ಸರ್ಕಾರದ ಗಮನಕ್ಕೆ 


1995ರ ನಂತರ ಆರಂಭವಾದ ಅನುದಾನರಹಿತ ಶಾಲಾ 
ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ 
ಸಂಬಂಧ ಹಿಂದಿನ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ಮಾನ್ಯ 
ವಿಧಾನ ಪರಿಷತ್‌ ಸದಸ್ಯರು ಹಾಗೂ: ಹಾಲಿ ಸಭಾಪತಿ 
ರವರ ಸಮ್ಮುಖದಲ್ಲಿ ಏರ್ಪಡಿಸಲಾಗಿದ್ದ ಸಭೆಯ 
ತೀರ್ಮಾನದಂತೆ ಸದರಿ ಶಾಲಾ ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸುವ ಸಂಬಂಧ 1995ರಿಂದ 
2019ರವರೆಗೆ ಪ್ರತಿ 05 ವರ್ಷದ ಬ್ಲಾಕ್‌ ಅವಧಿಯಲ್ಲಿ 
ಪ್ರಾರಂಭಿಸಲಾಗಿರುವ ಶಾಲಾ ಕಾಲೇಜುಗಳಲ್ಲಿ ಎಷ್ಟು 
ಶಿಕ್ಷಕರು / ಉಪನ್ಯಾಸಕರುಗಳು / ಬೋಧಕೇತರರುಗಳು 
ಕ್ಲಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಇವರುಗಳನ್ನು 
ಅಸುಹಾನಕ್ಕೆ `ಒಳಪಡಿಸಿದಲ್ಲಿ ವಾರ್ಷಿಕವಾಗಿ ತಗಲುವ 
ಅಂದಾಜು ವೆಚ್ಚದ ಮಾಹಿತಿಯನ್ನು ಮೂರು 
ಆಯುಕ್ತಾಲಯಗಳು ಮತ್ತು ಪದವಿ ಪೂರ್ವ 
ನಿರ್ದೇಶನಾಲಯದಿಂದ ಪಡೆದು ಪರಿಶೀಲಿಸಲಾಗುವುದು. 


ಇ) [ರಾಜ್ಯದ ಅನುದಾನ ರಹಿತ ಕನ್ನಡ ಶಾಲೆ 
ಹಾಗು ಕನ್ನಡ ಭಾಷೆ ಉಳಿವಿಗೆ ಸರ್ಕಾರವು 
ಇನ್ನಾದರೂ ಕನ್ನಡ ಮಾಧ್ಯಮ ಶಾಲಾ 
ಕಾಲೇಜುಗಳಿಗೆ, ಅನುದಾನ ನೀಡುವುದಕ್ಕೆ 
ಕ್ರಮ ತೆಗೆದುಕೊಳ್ಳಬಹುದೇ? 


ಇಪಿ 270 ಪಿಎಂಸಿ 202 


& €ಶ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 


